KA/ BG-GPO/2515/\WPP-47/2009-2011 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೨, ೨೦೦೯ (ಫಾಲ್ಗುಣ ೨೧, ಶಕ ವರ್ಷ ೧೯೩೦) | ಸಂಚಿಕೆ ೧೧ 


ಭಾಗ - ೪ಎ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾ ೦ಗದ ಮೇರೆಗೆ ರಾಜ್ಯ ಪಾಲರು ಮಾಡಿದ ನಿಯಮ ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 161 ಎಲ್‌ಆರ್‌ಎ 2008, ಬೆ೦ಗಳೂರು, ದಿನಾಂಕ: 3ನೇ ಫೆಬ್ರವರಿ 2009 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ 
ಕಲಂ 48ರ ಉಪ ಕಲಂ («1ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ಭೂನ್ಯಾಯ ಮಂಡಳಿಗೆ 
ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮ, ನಿರ್ದೇಶನ ಮಾಡಿ ಸದರಿ ಭೂ ನ್ನಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 








ಕ್ರಸಂ ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
1 ಸೇಡಂ ತಾಲ್ಲೂಕು, 1. ಶ್ರೀ ಕಿಶನ್‌ ರಾವ್‌ ಬಿನ್‌ ಜಯರಾವ್‌ ಕುಲಕರ್ಣಿ, ಬ್ರಾಹ್ಮಣಗಲ್ಲಿ ಸೇಡಂ 
ಗುಲ್ಬರ್ಗಾ ಜಿಲ್ಲೆ ತಾಲ್ಲೂಕು 


2. ಶ್ರೀಮತಿ ಪದ್ಮಮ್ಮ ಕೋಂ ಸೇರಿ, ಮದನ ಅಂಚೆ, ಸೇಡಂ ತಾಲ್ಲೂಕು 
3. ಶ್ರೀ ಅನಂತಪ್ಪ ಬಿನ್‌ ಹುಲಗಪ್ಪ ಮೊತಕಪಲ್ಲಿ ಸೇಡಂ ತಾಲ್ಲೂಕು (ಪ.ಜಾ) 
4. ಶ್ರೀ ಚಂದರೆಡ್ಡಿ ಬಿನ್‌ ಕಾಶಪ್ಪ ನಿರಟ್ಟಿ ಕೋಡಾ, ಸೇಡಂ ತಾಲ್ಲೂಕು 





(ಪ.ಜಾ) 
2 ಮುಳಬಾಗಿಲು ತಾಲ್ಲೂಕು 1. ಶ್ರೀಮತಿ ಉರ್ಮಿಳಾ ಮಾರುತಿ ಸಫ್ಲೈಯರ್ಸ್‌ ಹತ್ತಿರ ಹಳ ಅಂಚೆ, ಕಛೇರಿ 
ಕೋಲಾರ ಜಿಲ್ಲೆ ರಸ್ತೆ ಎದುರು, ಗೊಣಿಕಂಟೆಪಾಳ್ಯ, ಮುಳಬಾಗಿಲು ತಾಲ್ಲೂಕು 


2. ಶ್ರೀ ಎಸ್‌. ಶ್ರೀನಿವಾಸ ಬಿನ್‌ ಸುಬ್ಬೇಗೌಡ ಎನ್‌ ವಡ್ಡಹಳ್ಳಿ ಪದ್ಮಘ 
ಅಂಚೆ, ಮುಳಬಾಗಿಲು ತಾಲ್ಲೂಕು 
3. ಶ್ರೀ ಬಿ.ಪಿ. ಶ್ರೀನಿವಾಸ ಬಿನ್‌ ವಿರೂಪಾಕ್ಷಪ್ಪ, ಚನ್ನಪುರ ಗ್ರಾಮ ಬಲ್ಲಾ 
ಅಂಚೆ, ಮುಳಬಾಗಿಲು ತಾಲ್ತೂಕು 


೭೭ 

















(೧೨೯) 



































೧೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ಭಾಗ - ೪ಎ 
ಕ್ರಸಂ ಭೂ ನ್ಯಾಯ ಮಂಡಳಿಯ ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೆಸರು 
4. ಶ್ರೀ ಜಿ. ನಾರಾಯಣ ಬಿನ್‌ ಗ೦ಟಪ್ಪ ನಾಗರಹಳ್ಳಿ ಕುಪ್ಪಂ ಪಾಳ್ಯ ಅಂಚೆ, 
ಮುಳಬಾಗಿಲು ತಾಲ್ತೂಕು 
3 ಮೂಡಿಗೆರೆ ತಾಲ್ಲೂಕು, 1. ಶ್ರೀ ಎಂ.ಸಿ. ಸುದರ್ಶನ್‌ ಬಿನ್‌ ಚಂದ್ರೇಗೌಡ ಮಾಕೋನಹಳ್ಳಿ ಅಂಚೆ, 
ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲ್ಲೂಕು 
2. ಶ್ರೀ ಉಮೇಶ್‌ ಹೆಚ್‌.ಎಂ.ಬಿನ್‌ ಮಂಜೇಗೌಡ, ಹೊಯ್ದಳಲು, 
ಗೋಣಿಬೀಡಿ ಅಂಚೆ, ಮೂಡಿಗೆರೆ ತಾಲ್ಲೂಕು 
3. ಶ್ರೀಮತಿ ಆಶಾ ಮೋಹನ್‌ ಕೋಂ ಮೋಹನ್‌, ಮಹಾಂತಿಮಠ ರಸ್ತೆ 
ಮೇಗಲಪೇಟೆ ಮೂಡಿಗೆರೆ ತಾಲ್ಲೂಕು 
4. ಶ್ರೀ ಶ್ಯಾಮಣ್ಣ ಎಂ.ಎ. ಸಭಬ್ಲಿ ಗ್ರಾಮ, ಬಡಕಲ್‌ ಅಂಚೆ, ಮೂಡಿಗೆರೆ 
ತಾಲ್ತೂಕು (ಪ.ಜಾ) 
4 ನೆಲಮಂಗಲ ತಾಲ್ಲೂಕು 1. ಶ್ರೀ ಕೆ.ಜಿ. ಉಮೇಶ್‌ ಬಿನ್‌ ಗಂಗಪ್ಪ, ಕಿಟ್ಟಯ್ಯನಪಾಳ್ಯ ದೊಡ್ಡಬೆಳೆ ಅಂಚೆ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ | ನೆಲಮಂಗಲ ತಾಲ್ಲೂಕು 
2. ಶ್ರೀ ನಾಗರಾಜು ಬಿನ್‌ ಲಿಂಗಪ್ಪ ಶಾಪ್‌ ನಂ. 10, ಕೆಎಸ್‌ ಆರ್‌ ಟಿಸಿ ಬಸ್‌ 
ನಿಲ್ದಾಣ. 
3. ಶ್ರೀ ಎಸ್‌. ಚಂದ್ರಶೇಖರ್‌ ಬಿನ್‌ ಬಿ. ಶಿವರುದ್ರಯ್ಯ ನಿಡವಂದ ಅಂಚೆ, 
ಸೋಂಪುರ ಹೋಬಳಿ, ನೆಲಮಂಗಲ ತಾಲ್ಲೂಕು 
4. ಶ್ರೀ ಅಂಜನಮೂರ್ತಿ ಬಿನ್‌ ಪುಟ್ಟಯ್ಯ, ಅಂಬೇಡ್ಕರ್‌ ನಗರ, 
ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲ್ಲೂಕು (ಪ.ಜಾ) 
ಬ ಮುದ್ದೇಬಿಹಾಳ ತಾಲ್ಲೂಕು 1. ಶ್ರೀಮತಿ ಸುನಂದಾ ಚಂದ್ರಶೇಖರ ದೊಡ್ಡಮನಿ ಸಾ: ತಾಳಿಕೋಟೆ 
ಬಿಜಾಪುರ ಜಿಲ್ಲೆ 2. ಶ್ರೀ ಎಸ್‌. ಹೆಚ್‌. ಲೋಟಗೇರಿ ಮುದ್ದೇಬಿಹಾಳ 
3. ಶ್ರೀ ಯಶವಂತರಾವ್‌ ವೈದ್ಯನಾಥ ಮರಾಠೆ, ಮುದ್ದೇಬಿಹಾಳ 
6 ಜಗಳೂರು ತಾಲ್ಲೂಕು 1. ಶ್ರೀ ಹೆಚ್‌.ಪಿ. ನಾಗರಾಜ್‌ ಬಿನ್‌ ಹೆಚ್‌.ಕೆ. ಬಸಪ್ಪ ಕಲ್ಲೇದೇವರಪುರ, 
ದಾವಣಗೆರೆ ಜಿಲ್ಲೆ ಜಗಳೂರು ತಾಲ್ಲೂಕು 
2. ಶ್ರೀ ಹೆಚ್‌.ಎಸ್‌. ಕರಿಬಸಪ್ಪ ಬಿನ್‌ ವೀರಪ್ಪ ಹೊಸಕೆರೆ ಜಗಳೂರು 
ತಾಲ್ಲೂಕು 
3. ಶ್ರೀ ಹೆಚ್‌.ಟಿ. ನಾಗರಾಜ ಬಿನ್‌ ಹೆಚ್‌.ಪಿ. ತಿಪ್ಪಣ್ಣ ಅನಬೂರು, ಜಗಳೂರು 
ತಾಲ್ಲೂಕು 
4. ಶ್ರೀ ಎನ್‌.ಬಿ. ದೇವೇಂದ್ರಪ್ಪ ಬಿನ್‌ ಎನ್‌ ಬಸಪ್ಪ ಲಿಂಗಣ್ಣಹಳ್ಳಿ ಜಗಳೂರು 
ತಾಲ್ಲೂಕು (ಪ.ಜಾ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ 
ಪಿ.ಆರ್‌. 95 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಒ 09 ಸಿಎನ್‌ಎಸ್‌ 2009, ಬೆಂಗಳೊರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ರಾಜಾಸಾಬ್‌ ಬಿನ್‌ 
ಯಮನೂರ್‌ ಸಾಬ್‌, ಹಗರಿಬೊಮ್ಮನಹಳ್ಳಿ ಇವರನ್ನು ಬಳ್ಳಾರಿ ಜಿಲ್ಲಾ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ 
ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಹಗರಿಬೊಮ್ಮನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ೧೩೧ 





ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 111 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 10 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಕುಮಟಾ ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಕೃಷ್ಣ ನಾರಾಯಣ ನಾಯ್ಕ, ಕಡೇಕೋಡಿ ಅಂಚೆ, ಕುಮಟಾ ತಾಲ್ಲೂಕು 
2. ಶ್ರೀಮತಿ ಸುನೀತಾ ಗಣೇಶಗೌಡ, ಅಫನಾಶನಿ ಅಂಚೆ, ಕುಮಟಾ ತಾಲ್ಲೂಕು 
3. ಶ್ರೀ ಮಂಜುನಾಥ ಕಾಶೀ ಅಳವಳ್ಳಿ, ಮು:ಅಳವಳ್ಳಿ, ಮೂರೂರು ಅಂಚೆ, ಕುಮಟಾ ತಾ: 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 112 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ , 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 17 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ. ತಾಲ್ಲೂಕಿನ ಹ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಮತ್ತು ವೃದಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಪಿರಿಯಾಪಟ್ಟಣ ಇವುಗಳ ಆಡಳಿತ ರಿಗ ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಇದಾದ 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಪಿರಿಯಾಪಟ್ಟಣ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಲಾಂಕ್‌ ನಿ, 


F) 
ಶ್ರೀ ಜಚತಂಕರ ಬಿನ್‌ ಜವರಪ್ಪ ಬಟ್ನೆ ಬಾಗಿಲು ಹಸು ಮತು ಅಂಚೆ, ಏಂಯಾಪಟಣ ತಾಲೂಕು 


ಪಿರಿಯಾಪಟ್ಟಣ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸ ಸಂಘ ನಿ. - 

ಶ್ರೀ ಕೆ.ಪಿ. ಪೂಣಚ್ಚ ಬಿನ್‌ ಪುವಯ್ಯ, ಗಾಂಧಿನಗರ, ಪಿರಿಯಾಪಟ್ಟಣ ಟೌನ್‌ 

ಮತಿ ಮಹೇಶ್ವರಿ ಕೋಂ ಪುಟ್ಟಣ್ಣಯ್ಯ, ಹೌಸಿಂಗ್‌ ಬೋರ್ಡ್‌ ಕಾಲೋನಿ, ಪಿರಿಯಾಪಟ್ಟಣ ಟೌನ್‌ 

€ ಸಣ್ಣಯ್ಯ ಬಿನ್‌ ಮಾರಯ್ಯ, ಪ೦ಚವಳ್ಳಿ ಗ್ರಾಮ ಮತ್ತು ಅಂಚೆ, ಪಿರಿಯಾಪಟ್ಟಣ ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 113 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 21 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಮಲೈ ಮಾದಪ್ಪ, 


WN 
(> (> (4 


೧೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ಭಾಗ - ೪ಎ 





ಹುಲ್ಲಹಳ್ಳಿ ಗ್ರಾಮ, ಹುಲ್ಲಹಳ್ಳಿ ಹೋಬಳಿ, ನಂಜನಗೂಡು ತಾಲ್ಲೂಕು ಇವರನ್ನು ಮೈಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕಿನ 
ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ನಂಜನಗೂಡು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 115 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 16 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಮೈಸೂರು ಜಿಲ್ಲೆ ಮತ್ತು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಮೈಸೂರು ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಮೈಸೂರು ಇವುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಮೈಸೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, 

ಶ್ರೀ ಪಿ. ಸುರೇಶ್‌ ಬಿನ್‌ ಪುಟ್ಟಾಚಾರ್‌, ನಂ. 564 ವಿಮಲ ಇಂಜಿನಿಯರಿಂಗ್‌, ಬೆಲವತ್ತ ಗ್ರಾಮ, ಆರ್‌ಬಿಐ ಅಂಚೆ, 

ಮೈಸೂರು ತಾಲ್ಲೂಕು 

ಮೈಸೂರು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, 

1. ಶ್ರೀಮತಿ ಲಕ್ಷ್ಮಮ್ಮ ಕೋಂ ಟಿ.ವಿ. ತಿಮ್ಮಯ್ಯನಾಯ್ಡು ನಂ, 446, ಬೆಲವತ್ತ ಗ್ರಾಮ, ಆರ್‌ಬಿ ಅಂಚೆ, 

ಮೈಸೂರು ತಾಲ್ಲೂಕು 
2. ಶ್ರೀ ಎಸ್‌. ನಾಗರಾಜು ಬಿನ್‌ ಶಿವಣ್ಣ, ಮೇಗಳಪುರ, ಮೈದನಹಳ್ಳಿ ಅಂಚೆ, ಇಲವಾಲ, ಹೋಬಳಿ ಮೈಸೂರು 
ತಾಲ್ಲೂಕು 
3. ಶ್ರೀ ಚಿದಂಬರ್‌ ಬಿನ್‌ ನಾರಾಯಣಸ್ವಾಮಿ ನಂ. 512, ನಾಯಕರ ಬೀದಿ ಇಲವಾಲ, ಮೈಸೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 114 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 22 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಕಡೂರು ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಕಡೂರು ಇವುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕಡೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, 

ಶ್ರೀ ಸೋಮಶೇಖರ್‌ ಎಂ.ಸಿ. ಬಿನ್‌.ಎಂ. ಚಂದ್ರಪ್ಪ ಎಸ್‌. ಮಾದಾಪುರ, ಸಿಂಗಟಗೆರೆ ಹೋಬಳಿ, ಕಡೂರು ತಾ: 

ಕಡೂರು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, 

1. ಶ್ರೀ ಕೆಂಚಪ್ಪ ಬಿನ್‌ ವರದಪ್ಪ ಮತಿಘಟ್ಟ ಅಂಚೆ, ಕಡೂರು ತಾಲ್ಲೂಕು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ೧೩೩ 





2. ಶ್ರೀಮತಿ ನಾಗರತ್ನಮ್ಮ ಕೋಂ ಗಂಗಾಧರಯ್ಯ, ಮತಿಘಟ್ಟ, ಅಂಚೆ, ಕಡೂರು ತಾಲ್ಲೂಕು 
3. ಶ್ರೀ ಎನ್‌. ರಾಘವೇಂದ್ರ ಬಿನ್‌ ಪೈ. ನರಸಿ೦ಹಶೆಟ್ಟಿ, ಬೀರೂರು, ಕಡೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 116 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 23 ಸಿಎನ್‌ಎಸ್‌ 2009, ಬೆ೦ಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ. ಕರ್ನಾಟಕ ಸರ್ಕಾರವು ಶ್ರೀ ಆದಿರಾಜ ಬಿನ್‌ 
ಅಮೃತರಾವ್‌ ಪಾಟೀಲ ಮು:ಹೊದಲೂರ, ಆಳಂದ ತಾಲ್ಲೂಕು, ಇವರನ್ನು ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲ್ಲೂಕಿನ ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಆಳಂದ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ 
ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 117 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 24 ಸಿಎನ್‌ಎಸ್‌ 2009, ಬೆ೦ಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ.. ಕರ್ನಾಟಕ ಸರ್ಕಾರವು ಶ್ರೀ ರಮೇಶ ಕಮಡಡ್ಡಿ. 
ಉಡ್ಡಾಣ ಇವರನ್ನು ಗುಲ್ಬರ್ಗಾ ಜಿಲ್ಲೆ ಅಫಜಲಪೂರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌ ನಿ, ಅಫಜಲಪೂರ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 118 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 25 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ. ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಗದಗ ಜಿಲ್ಲೆ ನರಗುಂದ ತಾಲ್ಲೂಕಿನ ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ನರಗುಂದ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಬಿ.ಸಿ. ಬ್ಯಾಳಿ, ಸಾ: ಚಿಕ್ಕನರಗು೦ದ, ತಾ: ನರಗುಂದ 
2. ಶ್ರೀ ಪಕೀರಪ್ಪ ಭೀಮಪ್ಪ ಪುಜಾರ, ಸಾ:ವಾಸನ ತಾ: ನರಗುಂದ 
3. ಶ್ರೀಮತಿ ಮಂಜುಳಾ ಬಸವರಾಜ, ಬ್ಯಾಹಟ್ಟಿ, ಸಾ: ಕುರ್ಲಗೇರಿ, ನರಗುಂದ ತಾ: 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 119 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ. 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 


೧೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಒ 26 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಮತ್ತು 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಹೆಗ್ಗಡದೇವನಕೋಟೆ ಇವುಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಶ್ರೀ ಪ್ರಕಾಶ್‌ ಬಿನ್‌ ಕರೀಗೌಡ, ಗುಂಡತ್ತೂರು ಗ್ರಾಮ ಹೆಗ್ಗಡದೇವನಕೋಟೆ ತಾಲ್ಲೂಕು 
ಹೆಗ್ಗಡದೇವನಕೋಟೆ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 
1. ಶ್ರೀಮತಿ ಕವಿತ ಕೋಂ ಶಾಂತಕುಮಾರ್‌, ಬಿಡಗಲು ಗ್ರಾಮ.. ಹೆಗ್ಗಡದೇವನಕೋಟೆ ತಾಲ್ಲೂಕು 
2. ಶ್ರೀ ಉದಯಕುಮಾರ್‌ ಬಿನ್‌ ಬಸಪ್ಪ ಬಿ. ಮಟಕೆರೆ, ಹೆಗ್ಗಡದೇವನಕೋಟೆ ತಾಲ್ಲೂಕು 
3. ಶ್ರೀ ಸಿದ್ದರಾಜು ಬಿನ್‌ ಮಾದಯ್ಯ ಜೋಂಪನಹಳ್ಳಿ, ಹೆಗ್ಗಡದೇವನಕೋಟೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 120 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 95 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ. ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರ ಸಗಟು ಮಳಿಗೆ ನಿ(ಜನತಾ ಬಜಾರ್‌).. ಬಾಗಲಕೋಟೆ ಇದರ ಆಡಳಿತ ಮಂಡಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಬಸವರಾಜ ರಾಜೂರ, ಬಾಗಲಕೋಟೆ 
2. ಶ್ರೀ ಅಂಬಾಜಿ ಜೋಶಿ, ಬಾಗಲಕೋಟೆ 
3. ಶ್ರೀಮತಿ ರಾಜೇಶ್ವರಿ ವ೦ದಕುದರಿ, ಬಾಗಲಕೋಟೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 121 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ, 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 236 ಪಿಎಂಎಸ್‌ 2007, ಬೆಂಗಳೂರು, ದಿನಾಂಕ:11ನೇ ಫೆಬ್ರವರಿ 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ 
ಮೋಹನ್‌ ದಾಸ್‌, ದಿ ಪೆ೦ಟಿಕೋಸ್ಟಲ್‌ ಮಿಷನ್‌, ಹೆಣ್ಣೂರು ಬಾಗಲೂರು ರಸ್ತೆ ಗೆದ್ದಲಹಳ್ಳಿ. ಬೆಂಗಳೂರು-560 077 ಇವರಿಗೆ 
ಮೇಲಿನ ಕಾಯ್ದೆಯಡಿಯಲ್ಲಿ ಬೆಂಗಳೂರು ಜಿಲ್ಲೆ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ವಿವಾಹ ವಿಧಿಯನ್ನು 
ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ 
ಮೂಲಕ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ಸಾಲ್ವಿಸ್‌ 
ಪಿ.ಆರ್‌. 123 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ೧೩೫ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆನಅಇ 125 ಎಂಎಲ್‌ ಅರ್‌ 2008 (8-44), ಬೆ೦ಗಳೂರು, ದಿನಾಂಕ : 19ನೇ ಫೆಬ್ರವರಿ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11(1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 

ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಳಂದ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1... ಶ್ರೀ.ರಾಜು ಬಿನ್‌ ಶ್ರೀನಿವಾಸ ಕಡಪಾ, ಮು:ಅಳ೦ದ, ತಾ:ಆಳ೦ದ, ಜಿಲ್ಲೆ ಗುಲ್ಬರ್ಗಾ 

ಶ್ರೀಮತಿ.ನಾಗವೇಣಿ ಕೋಂ ಪಾಂಡುರಂಗ ಕಟಕೆ, ಮು:ಡೋಹರ ಗಲ್ಲಿ, ತಾ:ಆಳ೦ದ, ಜಿಲ್ಲೆ ಗುಲ್ಬರ್ಗಾ 

ಶ್ರೀ.ಮಹೇಶ ರಾಮಚಂದ್ರ ಸೂರ, ತಾ:ಅಳ೦ದ, ತಾ:ಆಳ೦ದ, ಜಿಲ್ಲೆ ಗುಲ್ಬರ್ಗಾ 

ಶ್ರೀ.ಚಂದ್ರಕಾ೦ತ ಬಿನ್‌ ಮಲಕಣ್ಣಪ್ಪ, ತಾ:ಆಳ೦ದ, ಜಿಲ್ಲೆ ಗುಲ್ಬರ್ಗಾ 

ಶ್ರೀ.ಸೂರ್ಯಕಾಂತ್‌ ಬಿನ್‌ ಹತ್ತರಕಿ, ಮು:ಅಳ೦ದ, ತಾ:ಗುಲ್ಬರ್ಗಾ, ಜಿಲ್ಲೆ ಗುಲ್ಬರ್ಗಾ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 149 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಲಾಜ ಲ ಬ 


ಅಧಿಸೂಚನೆ 
ಸಂಖ್ಯೆನಅಇ 125 ಎಂಎಲ್‌ಅರ್‌ 2008 (೦-20), ಬೆಂಗಳೂರು, ದಿನಾಂಕ : 19ನೇ ಫೆಬ್ರವರಿ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 35210) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸನಗರ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1... ಶ್ರೀಮತಿ.ಸಜನಿ ಎಸ್‌.ರಾವ್‌ ಕೋಂ ಸುಧೀರ್‌ ರಾವ್‌, ನೆಹರೂ ರಸ್ತೆ, ಹೊಸನಗರ ಅಂಚೆ, ಶಿವಮೊಗ್ಗ ಜಿಲ್ಲೆ. 
2. ಶ್ರೀ.ಶ್ರೀನಿಧಿ ಗೋಪಾಲ್‌ ಬಿನ್‌ ರಾಮಕೃಷ್ಣ, ಶಿವಮೊಗ್ಗ ರಸ್ತೆ, ಹೊಸನಗರ 
3. ಶ್ರೀ.ಕೆ.ವಿ.ಸತೀಶ ಬಿನ್‌ ಭುಜಂಗ ಭಂಡಾರಿ, ಹಳೇ ಸಾಗರ ರಸ್ತೆ, ಹೊಸನಗರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 150 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆನಅಇ 125 ಎಂಎಲ್‌ಅರ್‌ 2008 (೦-21), ಬೆಂಗಳೂರು, ದಿನಾಂಕ : 19ನೇ ಫೆಬ್ರವರಿ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352(1b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೊರಬ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀಮತಿ.ರತ್ನಮ್ಮ ಬಿನ್‌ ರಾಮಪ್ಪ, ಮಡಿವಾಳಕೇರಿ, ಸೊರಬ 
2 ಶ್ರೀ. ಜನಾರ್ಧನ್‌ ಎಸ್‌.ಸಿ ಬಿನ್‌ ಜೀವರತ್ನ ಅಂಬೇಡ್ಕರ ಬಡಾವಣೆ, ಸೊರಬ 
3. ಶ್ರೀ.ಅಣ್ಣಪ್ಪ ಜೆ. ಬಿನ್‌ ಗಂಗಾಧರಪ್ಪ ಚಾಮರಾಜಪೇಟೆ, ಸೊರಬ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 151 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 300 ಎಂಆರ್‌ಇ 2008, ಬೆಂಗಳೂರು, ದಿನಾಂಕ:12ನೇ ಫೆಬ್ರವರಿ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲ೦ 18(2)ರನ್ವಯ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು “ಶ್ರೀ ಕೆ.ಎಂ. ಕೆಂಪರಾಜು” ಇವರನ್ನು ಕಡೂರು ಕೃಷಿ ಉತ್ಪನ್ನ 


೧೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೨, ೨೦೦೯ ಭಾಗ - ೪ಎ 





ಮಾರುಕಟ್ಟೆ ಸಮಿತಿಗೆ ಸಹಕಾರ ಸಂಸ್ಕರಣ ಘಟಕದ ವತಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 133 ಸಿ.ಕೆ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಳ 38 ಎಂಆರ್‌ 2009, ಬೆಂಗಳೂರು, ದಿನಾಂಕ:10ನೇ ಫೆಬ್ರವರಿ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11()(10ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶಿಕಾರಿಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಸದಸ್ಯರನ್ನಾಗಿ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 
1 | ಶ್ರೀಮತಿ ಬಂಗಾರಿನಾಯ್ಕ ಬಿನ್‌ ಗೋಪ್ಯಾನಾಯ್ಕ 
ಬೋಗಿ ಅಂಚೆ ಕುಸಗೂರು, ಶಿಕಾರಿಪುರ ತಾಲ್ತೂಕು 
2 |ಶ್ರೀ ಎಂ.ಬಿ. ಮಂಜುನಾಥ್‌ ಬಿನ್‌ ಬೂದೆಪ್ಪಗೌಡ 
ಕೋಡಿಕೊಪ್ಪ ಅಂಚೆ, ಹಿರೇಜಂಬೂರು, ಶಿಕಾರಿಪುರ ತಾಲ್ಲೂಕು 
3 | ಶ್ರೀ ಎನ್‌.ಜಿ. ರಾಜಶೇಖರ್‌ ಬಿನ್‌ ಬಸವಣ್ಣಪ್ಪ 
ನಳ್ಳಿನಕೊಪ್ಪ ಅಂಚೆ, ಹೊಸೂರು ಶಿಕಾರಿಪುರ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವಮೂರ್ತಿ 
ಪಿ.ಆರ್‌. 134 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 79 EGM 2005, Bangalore, Dated: 12" February , 2009 
In exercise of the powers conferred Under Section 5(1) of the Right to Information Act 2005 
(Central Act 22 of 2005), Sri Chandrashekar, Desk Officer, e-Governance, Department of Personnel and 
Administrative Reforms (AR) is hereby appointed as Public Information Officer, for the Department of e- 
Governance Secretariat DPAR (AR) with immediate effect and until further orders. 
By Order in the name of the Governor of Karnataka, 
VIPIN SINGH 
P.R. 135 Deputy Secretary, e-Governance, 
Department of Personnel and Administrative Reforms (AR) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆನಅಇ 22 ಅಪ್ರಾ 2008, ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ 2009 
ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987ರ ಕಲಂ 3 (3) (ಐ) ಮತ್ತು (4) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಬಿ.ಎಲ್‌. ರವಿಶಂಕರ್‌ ಬಾಬು, ನಗರಸಭಾ ಸದಸ್ಯರು ಚಿತ್ರದುರ್ಗ ಇವರನ್ನು ಚಿತ್ರದುರ್ಗ ನಗರಾಭಿವೃದ್ಧಿ 
ಪ್ರಾಧಿಕಾರದ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ 
ಇವುಗಳಲ್ಲಿ ಯಾವುದು ಮೊದಲೂ ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 136 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 























